ಕರ್ನಾಟಿಕ ವಿಧಾನ ಪರಿಷತ್ತು 


ಚುಳೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 242 
ಮಾನ್ಯ ಸದಸ್ಯರ ಹೆಸರು ಶ್ರೀ ಆರ್‌. ಧರ್ಮಸೇನ 
(ಸ್ಥಳೀಯ ಸಂಸ್ಥೆಗಳ ಕೇತು) 
ಉತ್ತರಿಸಬೇಕಾದ ದಿನಾಂಕ 13.09.2021 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 

k: ಪ್ರಶ್ನೆ ಉತ್ತರ 

ಅ) | ಮೈಸೂರಿನ ಕೆ.ಆರ್‌.ಎಸ್‌. | ಮೈಸೂರಿನ ಕೆ.ಆರ್‌.ಎಸ್‌. ರಸ್ತೆಯಲ್ಲಿರುವ ಜಿಲ್ಲಾ 
ರಸ್ತೆಯಲ್ಲಿರುವ ಜಿಲ್ಲಾ | ಆಸ್ಪತ್ರೆಗೆ ಕೋವಿಡ್‌ ರೋಗಿಗಳ ಚಿಕಿತ್ಸೆ ನೀಡಲು 
ಆಸ್ಪತ್ರೆಯಲ್ಲಿ ಪೀಠೋಪಕರಣಗಳು | ಅಗತ್ಯವಿರುವ ವೈದ್ಯಕೀಯ ಉಪಕರಣಗಳು ಹಾಗೂ 
ಮತ್ತು ವೆಂಟಿಲೇಟರ್‌ಗಳು | 4 ಮಕ್ಕಳ ವೆಂಟಿಲೇಟರ್‌ಗಳನ್ನು ಒಳಗೊಂಡಂತೆ 
ಮುಂತಾದ ವೈದ್ಯಕೀಯ | ಒಟ್ಟು 55 ಪೆಂಟಿಲೇಟಿರ್‌ಗಳನ್ನು ಸರಬರಾಜು 
ಸಲಕರಣೆಗಳ ಕೊರತೆ ಇದ್ದು.| ಮಾಡಿದ್ದು, ಸದರಿ ಉಪಕರಣಗಳನ್ನು 
ಇವುಗಳನ್ನು ಯಾವಾಗ | ಬಳಸಲಾಗುತ್ತಿದೆ. 
ಒದಗಿಸಲಾಗುವುದು: ಈ ಹಿಂದೆಯೇ 
ಈ ವಿಚಾರವನ್ನು ಸರ್ಕಾರದ | ಅಗತ್ಯವಿರುವ ಪೀಠೋಪಕರಣಗಳು ಮತ್ತು 
ಗಮನಕ್ಕೆ ತಂದಿದ್ದು, ಈ ಬಗ್ಗೆ ವೈದ್ಯಕೀಯ ಉಪಕರಣಗಳನ್ನು 
ಸರ್ಕಾರ ಏನು ಕ್ರಮ ಕೈಗೊಂಡಿದೆ: | ಬೇಡಿಕೆಗನುಸಾರವಾಗಿ ಸರಬರಾಜು ಮಾಡಲು 

ಆ) |ಈ ಜಲ್ಲಾ ಆಸ್ಪತ್ರೆಗೆ ಹೆಚ್ಚಿನ | ಕ್ರಮವಹಿಸಲಾಗುವುದು. 
ಅನುದಾನವನ್ನು ಒದಗಿಸಿ ಕೂಡಲೇ 
ಈ ಸೌಲಭ್ಯಗಳನ್ನು ಒದಗಿಸಲು 
ಕ್ರಮ ಕೈಗೊಳ್ಳಲಾಗುವುದೆ ? 


ಸಂಖ್ಯೆ: ಆಕುಕ 44 ಎಸ್‌.ಟಿ.ಕ್ಕೋೂ 2021 


1ಡಾ॥। (ಆ ಂಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


